ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿನ ಪ್ರಶ್ನೆಸಂಖ್ಯೆ : 320 
ಉತ್ತರಿಸಬೇಕಾಗಿದ್ದ ದಿನಾಂಕ : 17-07-2019 
ಸದಸ್ಯರ ಹೆಸರು - ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕೇತು). 
ಉತ್ತರಿಸುವ ಸಚಿವರು ; ಮಾನ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ 
ಸಚಿವರು 


se 


ಯುವ ಸಬಲೀಕರಣ ಮತ್ತು ಕ್ರೀಡಾ! ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವಿವಿಧ 
ಇಲಾಖೆಯಲ್ಲಿನ ವಿವಿಧ ವೃಂದದ ಅಧಿಕಾರಿಗಳ, | ವೃಂದದ ಅಧಿಕಾರಿಗಳ, ಸಿಬ್ಬಂದಿಗಳ ಹುದ್ದೆಯ ಸಂಪೂರ್ಣ 
ಸಿಬ್ಬಂದಿಗಳ ಹುದ್ದೆಯ ವೃಂದ ಮತ್ತು | ವಿವರಗಳನ್ನೊಳಗೊಂಡ ವೃಂದ ಮತ್ತು ನೇಮಕಾತಿ ನಿಯಮಗಳ 
ನೇಮಕಾತಿಯ ವಿವರಗಳನ್ನು ನೀಡುವುದು. ಪ್ರತಿಯನ್ನು ಅನುಬಂಧ-01 ರಲ್ಲಿ ಒದಗಿಸಿದೆ. 
ಯುವ ಸಬಲೀಕರಣ ಮತ್ತು ಶ್ರೀಡಾ ಹೌದು. 
ಇಲಾಖೆಯಲ್ಲಿ ತರಬೇತಿದಾರರ ಮತ್ತು | ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವೃಂದ 
ಸಿಬ್ಬಂದಿಗಳ ಹುದ್ದೆಯನ್ನು ವೃಂದ ಮತ್ತು | ನೇಮಕಾತಿ ನಿಯಮಗಳ ಪ್ರತಿಯನ್ನು ಅನುಬಂಧ-01 ರಲ್ಲಿ 
ನೇಮಕಾತಿಯಲ್ಲಿ ಸೇರಿಸಿಕೊಳ್ಳಲಾಗಿದೆಯೇ; ಒದಗಿಸಿದೆ. 

ಹಾಗಿದ್ದಲ್ಲಿ, ಸಂಪೂರ್ಣ ವಿವರವನ್ನು | ಕರ್ನಾಟಕ ಕ್ರೀಡಾ ಪ್ರಾಧಿಕಾರವು ಸರ್ಕಾರದ ಆದೇಶ ಸಂಖ್ಯೆ: 
ನೀಡುವುದು. ಐ.ಟಿ.ವೈ 302 ಇಪಿಇ 94, ದಿ: 5-5-1995 ರನ್ನ್ಮಯ 
ಕರ್ನಾಟಕ ಕ್ರೀಡಾ ಪ್ರಾಧಿಕಾರವು ಅಸ್ತಿತ್ವಕ್ಕೆ ಬಂದು | ಕರ್ನಾಟಕ ಸಂಘಗಳ ನೋಂದಾವಣಿ ಕಾಯ್ಲೆ 1960 ರಡಿ 
20 ವರ್ಷಗಳಾಗಿದ್ದರೂ ಮಾಡದೇ ಇರಲು | ನೋಂದಾಯಿಸಲ್ಪಟ್ಟ ಒಂದು ಸ್ವಾಯತ್ತ 
ಕಾರಣವೇನು; ಇದಕ್ಕೆ ಇರುವ ಅಡೆತಡೆಗಳೇನು; ಈ | ಸಂಸ್ಥೆಯಾಗಿರುತ್ತದೆ. 

ಅಡೆತಡೆಗಳನ್ನು ನಿವಾರಿಸಿ ಯುವ ಸಬಲೀಕರಣ | ದಿನಾಂಕ 11-03-2010 ರಂದು ನಡೆದ ಕರ್ನಾಟಕ ಕ್ರೀಡಾ 
ಮತ್ತು ಕ್ರೀಡಾ ಇಲಾಖೆಯಲ್ಲಿ ತರಬೇತಿದಾರರ | ಪ್ರಾಧಿಕಾರದ ಆಡಳಿತ ಮಂಡಳಿ ಸಭೆಯ ಅನುಮೋದನೆಯಂತೆ 
ಮತ್ತು ಸಿಬ್ಬಂದಿಗಳ ಹುದ್ದೆಯನ್ನು ವೃಂದ ಮತ್ತು | ದಿನಾಂಕ 27-04-2010 "ರಂದು ಕರ್ನಾಟಕ ಕ್ರೀಡಾ 
ನೇಮಕಾತಿಯಲ್ಲಿ ಸೇರಿಸಿಕೊಳ್ಳಲಾಗುವುದೇ; | ಪ್ರಾಧಿಕಾರದಲ್ಲಿ ಹುದ್ದೆಗಳ ಸೃಜನೆ ಮತ್ತು ವೃಂದ ಮತ್ತು 


ಹಾಗಿದ್ದಲ್ಲಿ, ಯಾವ ಕಾಲಮಿತಿಯೊಳಗೆ | ನೇಮಕಾತಿ ನಿಯಮಗಳಿಗೆ ಸಂಬಂಧಿಸಿದಂತೆ ವಿವರವಾದ 
ಸೇರಿಸಿಕೊಳ್ಳಲಾಗುವುದ್ದು; ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಸದರಿ 


ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಸರ್ಕಾರವು ತನ್ನ ಪತ್ರ ದಿನಾಂಕ 
04-08-2010 ರಲ್ಲಿ ಕೋರಿರುವ ಹೆಚ್ಚಿನ ವಿವರಗಳಿಗೆ 
ದಿನಾಂಕ 29-09-2010 ರಂದು ಮಾಹಿತಿ ಒದಗಿಸಲಾಗಿದೆ. 
ದಿನಾಂಕ 06-12-2010 ರಂದು ಸರ್ಕಾರವು ಮತ್ತೊಮ್ಮೆ 
ಹೆಚ್ಚುವರಿ ಮಾಹಿತಿ ಕೋರಿದ್ದು, ಸದರಿ ಮಾಹಿತಿಯನ್ನು 29- 
12-2010 ರಂದು ಸರ್ಕಾರಕ್ಕೆ ಸಲ್ಲಿಸಿದೆ. 

ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ನೌಕರರು ತಮ್ಮ ಸೇವಾ 
ವಿಷಯಗಳಿಗೆ ಸಂಬಂಧಿಸಿದಂತೆ ಮಾನ್ಯ ಉಚ್ಛ 
ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿಗಳನ್ನು ದಾಖಲಿಸಿದ್ದು, 
ಮಾನ್ಯ ಉಚ್ಚ ನ್ಯಾಯಾಲಯವು ದಿ:11-11-2010 ರ ತನ್ನ 
ತೀರ್ಪಿನಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳನ್ನು 


ಹಂತಿ ಎಂನಿಂದ ಯತ ನೆ ಮರನೂಷ 43-ಗಿ ೦೧ 


ರಂದು ಹಿಂಬರಚವನ್ನು ನೀಡಿರುವ ಸರ್ಕಾರವು ಕರ್ನಾಟಕ ಕ್ರೀಡಾ 
ಪ್ರಾಧಿಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಸೇವಾ 
ಸಕ್ರಮಾತಿ ಮತ್ತು ವೃಂದ ಮತ್ತು ನೇಮಕಾತಿ ನಿಯಮ 73ನೆ 
ಸಾಧ್ಯವಿಲ್ಲವೆಂದು ತಿಳಿಸಿದೆ. ದಿನಾಂಕ 12-06-2012 ರಂದು 
ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಆಡಳಿತ ಮಂಡಳಿಯ ಸುತ್ತು 
ನಿರ್ಣಯದ ಮೂಲಕ ಪ್ರಾಧಿಕಾರದ ಆಡಳಿತ ಮಂಡಳಿಯ 
ಅನುಮೋದನೆ ಪಡೆದು ದಿನಾಂಕ 27-09-2012 ರಲ್ಲಿ 
ಪ್ರಾಧಿಕಾರದ ವೃಂದ ಮತ್ತು ನೇಮಕಾತಿ ನಿಯಮಗಳ ರಚನೆಗೆ 
ಮತ್ತೊಮ್ಮೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಸರ್ಕಾರವು ಪತ್ರ ದಿನಾಂಕ 01-06-2013 ರಲ್ಲಿ ಕರ್ನಾಟಕ 
ಕ್ರೀಡಾ ಪ್ರಾಧಿಕಾರದಲ್ಲಿ ಹುದ್ದೆಗಳ ಸೃಜನೆ ಮತ್ತು ವೃಂದ 
ಮತ್ತು ನೇಮಕಾತಿ ನಿಯಮಗಳ ರಚನೆಗೆ ಸಂಬಂಧಿಸಿದಂತೆ 
ಕೆಳಕಾಣಿಸಿದಂತೆ ನಿರ್ದೇಶನ ನೀಡಿದೆ. 


“ ಸರ್ಕಾರದ ಆದೇಶ ದಿನಾಂಕ 05-05-1995 ರಂತೆ ಇದೊಂದು 
ಸ್ವಾಯತ್ತ ಸಂಸ್ಥೆಯಾಗಿ ಸರ್ಕಾರೇತರ ಅನುದಾನದ 
ಸಹಾಯದಿಂದ ನಡೆದಿರುವ ಬಗ್ಗೆ ಯಾವುದೇ ದಾಖಲಿ 
ಒದಗಿಸಿರುವುದಿಲ್ಲ. ಒಂದು ವೇಳೆ ಈ ಸಂಸ್ಥೆಯು ಸರ್ಕಾರದ 
ಸಹಾಯಧನದಿಂದ ಮಾತ್ರ ತನ್ನ ಕಾರ್ಯಚಟುವಟಿಕೆಗಳನ್ನು 
ನಿರ್ವಹಿಸುವುದಾದಲ್ಲಿ ಇದರ ಕಾರ್ಯ ವಿಧಾನವು ಬೇರೆ 
ಯಾವುದೇ ಇಲಾಖೆಗಳಲ್ಲಿ ನಡೆಯುವ ಕಾರ್ಯ ವಿಧಾನಕ್ಕಿಂತ 
ಭಿನ್ನವಾಗಿರುವುದಕ್ಕೆ ಯಾವುದೇ ಕಾರಣವಿಲ್ಲ. ಪ್ರತ್ಯೇಕವಾಗಿ 
ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಇರುವುದರಿಂದ ಅದೇ 
ಉದ್ದೇಶಕ್ಕಾಗಿ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಸಹ 
ಕಾರ್ಯನಿರ್ವಹಿಸುವ ಪ್ರಮೇಯ ಉದ್ಭವಿಸುವುದಿಲ್ಲ. ಈ 
ನಿಟ್ಟಿನಲ್ಲಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯನ್ನು 
ಬಲಪಡಿಸಿ ಕರ್ನಾಟಕ ಕ್ರೀಡಾ ಪ್ರಾಧಿಕಾರವು ಇಲಾಖೆಯ 
ಅಧಿಕಾರವನ್ನು ಮರು ಚಲಾಯಿಸದಂತೆ ಮಿತಿಗೊಳಿಸಿ ' ಅದರ 
ಕಾರ್ಯವನ್ನು, ಕಾರ್ಯ ನೀತಿ, ಮಾರ್ಗದರ್ಶನ ಹಾಗೂ 
ಸಮನ್ನ್ವಯ ನೀಡುವುದಕ್ಕೆ ಮಾತ್ರ ಸಮನ್ವಯಗೊಳಿಸಿ 
ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯು 
ಅನುಷ್ಠಾನಗೊಳಿಸುವ ಅಧಿಕಾರ ಹೊಂದಿರಬೇಕು. ಆದ್ದರಿಂದ, 
ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ 
ಕಾರ್ಯಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸಲು ಅಗತ್ಯವಾದ 
ಹುದ್ದೆಗಳನ್ನು ಸೃಜಿಸಲು ಪ್ರಸ್ತಾವನೆಯನ್ನು ಸೂಕ್ತ 
ಸಮರ್ಥನೆಯೊಂದಿಗೆ ಹಾಗೂ ಇದರಿಂದ ಉಂಟಾಗುವ ಆರ್ಥಿಕ 
ಹೊರೆಯ ವಿವರಗಳೊಂದಿಗೆ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ 
ಪ್ರಸ್ತಾವನೆ ಸಲ್ಲಿಸುವುದು”. 


ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್ಸ್‌ ನಿಯಮ (10) ರ ಅನುಸಾರ ಪ್ರಾಧಿಕಾರದ 
ಅಡಳಿತ ಮಂಡಳಿಯು ವೃಂದ ಮತ್ತು ನೇಮಕಾತಿ 
ನಿಯಮಾವಳಿಗಳನ್ನು ರಚಿಸಲು ಮತ್ತು ಸಿಬ್ಬಂದಿಗಳನ್ನು 
ನೇಮಿಸಲು ಅಧಿಕಾರವನ್ನು ಹೊಂದಿರುತ್ತದೆ. ಕರ್ನಾಟಕ ಕ್ರೀಡಾ 
ಪ್ರಾಧಿಕಾರವು ತನ್ನ ಚಟುವಟಿಕೆಗಳಿಗೆ ಹಾಗೂ ಸಿಬ್ಬಂದಿ ವೇತನ 
ಪಾವತಿಗೆ ಸರ್ಕಾರದ ಅನುದಾನದ ಮೇಲಿ ಸಂಪೂರ್ಣವಾಗಿ 
ಅವಲಂಭಿತವಾಗಿದ್ದು, ಪ್ರಾಧಿಕಾರದಲ್ಲಿ ಯಾವುದೇ ಸಿಬ್ಬಂದಿ 
ನೇಮಕಾತಿ ಸರ್ಕಾರದ ಹಣಕಾಸಿನ ಮೇಲೆ ಆರ್ಥಿಕ ಇಂಗಿತಾರ್ಥ 
(Financial Implication) ಹೊಂದಿರುವುದರಿಂದ 
ಸರ್ಕಾರದ ಅನುಮೋದನೆ ಅಗತ್ಯವಾಗಿದ್ದು, ದಿನಾಂಕ 
27-09-2012 ರಂದು ಸಲ್ಲಿಸಲಾದ ಪ್ರಸ್ತಾವನೆಗೆ ಸರ್ಕಾರದ 
ಅನುಮೋದನೆ ಒದಗಿಸುವಂತೆ ದಿನಾಂಕ 03-10-2013ರಂದು 
ಸರ್ಕಾರಕ್ಕೆ ಕೋರಿರುತ್ತಾರೆ. 


ಈ ಸಂಬಂಧ ಸರ್ಕಾರದ ಪತ್ರ ದಿನಾಂಕ 06-06-2014 ರಲ್ಲಿ 
ಕೆಳಕಾಣಿಸಿದಂತೆ ತಿಳಿಸಲಾಗಿದೆ. 


"ಯುವಜನ ಸೇವಾ ಕ್ರೀಡಾ ಇಲಾಖೆಯಲ್ಲಿ ಈಗಾಗಲೇ 313 
ಹುದ್ದೆಗಳಿರುತ್ತದೆ. ಅದರ ಹೊರತಾಗಿ ಈಗ ಕ್ರೀಡಾ 
ಪ್ರಾಧಿಕಾರಕ್ಕೆ 268 ಹುದ್ದೆಗಳನ್ನು ಸೃಜಿಸಲು 
ಪ್ರಸ್ತಾಪಿಸಲಾಗಿದೆ. ಅದರಲ್ಲಿ 192 ಕೋಚ್‌ ಹುದ್ದೆಗಳು 
ಮತ್ತು 35 ಮಾರ್ಕರ್‌ ಹುದ್ದೆಗಳಂತೆ ಒಟ್ಟು 227 ಹುದ್ದೆಗಳು 
ಸೇರಿರುತ್ತವೆ. ಈ ಹುದ್ದೆಗಳು ಜಿಲ್ಲಾ 1 ತಾಲ್ಲೂಕು 
ಮಟ್ಟದಲ್ಲಿಯೇ  ಸ್ಟೇಡಿಯಂಗಳಿಗೆ ಬೇಕಾಗಿರುವ 
ಹುದ್ದೆಗಳಾಗಿದ್ದ, ಇಂತಹ ಹುದ್ದೆಗಳು ಇಲಾಖೆಯ 
ಅಧೀನದಲ್ಲಿ ಇರಬೇಕು ಹೊರತು ಪ್ರಾಧಿಕಾರದ ಅಧೀನದಲ್ಲಿ 
ಅಲ್ಲ. ಅದರ ಹೊರತು ಉಳಿದ 41 ಆಡಳಿತಾತ್ಮಕ 
ಹುದ್ದೆಗಳಾಗಿದ್ದು, ಪ್ರಾಧಿಕಾರದ ಕೇಂದ್ರ ಕಚೇರಿಯಲ್ಲಿ 
ಅಷ್ಟೂ ಹುದ್ದೆಗಳು ಅಗತ್ಯವೇ ಎಂಬುದು ಪರಿಶೀಲಿಸಿ ಪ್ರತಿ 
ಹುದ್ದೆ ಬಗ್ಗೆ ವಿವರಗಳನ್ನು ನೀಡಿ ಸಮರ್ಥಿಸಬೇಕಾಗುತ್ತದೆ. 
ಸ್ಟೇಡಿಯಂಗಳ ನಿರ್ವಹಣೆ ಹಾಗೂ ಅದಕ್ಕೆ ಬೇಕಾದ ಮೇಲೆ 
ತಿಳಿಸಿದ ಕೋಚ್‌ಗಳ ಹುದ್ದೆಗಳನ್ನು ಇಲಾಖೆಯ ಅಧೀನದಲ್ಲಿ 
ಇರುವುದು ಸೂಕ್ತ ಎಂದು ತಿಳಿಸಿದೆ. ಪ್ರಾಧಿಕಾರಕ್ಕೆ ಕೇಂದ್ರ 
ಕಚೇರಿಯಲ್ಲಿ ಬೇಕಾಗುವ ಕನಿಷ್ಠ ಹುದ್ದೆಗಳನ್ನು ಮಾತ್ರ 
ಸೃಜಿಸಬಹುದಾಗಿದ್ದರು, ಇಲಾಖೆಯಲ್ಲಿರುವ ಹುದ್ದೆಗಳನ್ನು 
ಮರು ಹೊಂದಾಣಿಕೆ ಮಾಡಿ ಹಂಚಿಕೆ ಮಾಡುವುದರಿಂದ ಕನಿಷ್ಠ 
ಮಟ್ಟದ ಹೊಸ ಹುದ್ದೆಗಳ ಸೃಜನೆಯಾಗುವಂತೆ 


ನೋಡಿಕೊಳ್ಳಲು ತಿಳಿಸಿದೆ. ಆ ಪ್ರಕಾರ ಪ್ರಾಧಿಕಾರದಿಂದ ಇಲಾಖೆ | 
(3 ್ಯನನೆ- ಶಿಂ ಗಾತ 


ಮಿವಸಕುವಿರೊಜ ಎಖುಆಒ BS 2 


PU 


ಪಡೆಯುವ ಬಗ್ಗೆ ಪರಿಶೀಲಿಸಲು ಕೋರಿದೆ ಹಾಗೂ ಅನುದಾನಿತ 
ಸಂಸ್ಥೆಗಳು ನಿರ್ವಹಿಸಬೇಕಾದ ಕಾರ್ಯಗಳನ್ನು ಮಾತ್ರ 
ಪ್ರಾಧಿಕಾರಕ್ಕೆ ಬಿಟ್ಟುಕೊಡಬೇಕೆಂದು ತಿಳಿಸಿದೆ. ಈ 
ಹಿನ್ನೆಲೆಯಲ್ಲಿ ಹುದ್ದೆಗೂ ಸಹ ಅಗತ್ಯಕ್ಕೆ ಅನುಸರಿಸಿ 
ಪ್ರಾಧಿಕಾರಕ್ಕೆ ಪ್ರಸ್ತಾಪಿಸಬೇಕೆಂದು ಮತ್ತು ಪುನರ್‌ಪರಿಶೀಲಿಸಿ 
ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ನಿರ್ದೆಶಿಸಿದೆ'. 


2014-15ನೇ ಸಾಲಿನ ಅಯವ್ಯಯ ಭಾಷಣದ ಕಂಡಿಕೆ-260 
ರಲ್ಲಿ ಹಿಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯುವ 
ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಪುನರ್‌ ರಚಿಸಿ 
ಬಲಪಡಿಸುವುದಾಗಿ ಘೋಷಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ, 
ದಿನಾಂಕ 08-04-2014 ರ ಪ್ರಸ್ತಾವನೆಯಲ್ಲಿ ಯುವ 
-| ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ 117 
ತರಬೇತುದಾರರ ಹುದ್ದೆಗಳು ಒಳಗೊಂಡಂತೆ ಒಟ್ಟು 290 
ಹೊಸ ಹುದ್ದೆಗಳ ಸೃಜನೆ ಮಾಡುವ ಬಗ್ಗೆ ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 


ಸರ್ಕಾರದ ಪತ್ರ ದಿನಾಂಕ 21-05-2014 ರಲ್ಲಿ ಸೂಚಿಸಿದಂತೆ 
ದಿನಾಂಕ 30-07-2014 ರ ಪ್ರಸ್ತಾವನೆಯಲ್ಲಿ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ 117 
ತರಬೇತುದಾರರ ಹುದ್ದೆಗಳು ಒಳಗೊಂಡಂತೆ ಒಟ್ಟು 300 
ಹೊಸ ಹುದ್ದೆಗಳ ಸೃಜನೆ ಒಳಗೊಂಡಂತೆ ಸಂಪೂರ್ಣ 
ವಿವರಗಳೊಂದಿಗೆ ಪರಿಷ್ಕೃತ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ 
ಸಲ್ಲಿಸಿರುತ್ತಾರೆ. 


| ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿ ನಡೆದ ಚರ್ಚೆ ಆಧರಿಸಿ, 
ದಿನಾಂಕ 29-12-2014 ರಂದು 147 ತರಬೇತುದಾರರ 
ಹುದ್ದೆಗಳು ಒಳಗೊಂಡಂತೆ 824 ಹೊಸ ಹುದ್ದೆಗಳ ಸೃಜನೆ 
ಒಳಗೊಂಡಂತೆ ಪರಿಷ್ಕೃತ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ 
ಸಲ್ಲಿಸಲಾಗಿರುತ್ತದೆ. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಯುವ ಸಬಲೀಕರಣ 
ಮತ್ತು ಕ್ರೀಡಾ ಇಲಾಖೆ ಇವರು ಸೂಚಿಸಿದಂತೆ 
ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಿ ದಿನಾಂಕ 18-02-2015 
ರಂದು 132 ತರಬೇತುದಾರರ ಹುದ್ದೆಗಳು ಒಳಗೊಂಡಂತೆ 
804 ಹೊಸ ಹುದ್ದೆಗಳ ಸೃಜನೆ ಒಳಗೊಂಡ ಪರಿಷ್ಠ್ಕಂತ 
ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಯುವ ಸಬಲೀಕರಣ 
ಮತ್ತು ಕ್ರೀಡಾ ಇಲಾಖೆ ಇವರು ನಿರ್ದೇಶಕರೊಂದಿಗೆ ಚರ್ಚಿಸಿ, 
ಸೂಚಿಸಿದಂತೆ 895 ಹೊಸ ಹುದ್ದೆಗಳ ಸೃಜನೆಗೆ (220 
ತರಬೇತುದಾರರ ಹುದ್ದೆಗಳು ಸೇರಿದಂತೆ) ಸರ್ಕಾರಕ್ಕೆ ದಿನಾಂಕ 
22-09-2015 ರಂದು ಪುನಃ ಪರಿಷ್ಕ್ಠಂತ ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. 

ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ 27-06-2016 ರಲ್ಲಿ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ / ಕರ್ನಾಟಕ 
ಕ್ರೀಡಾ ಪ್ರಾಧಿಕಾರದ ವೃಂದ ಮತ್ತು ನೇಮಕಾತಿ 
ನಿಯಮಗಳನ್ನು ಮಾರ್ಪಡಿಸಲು / ರಚಿಸಲು ಪರಿಶೀಲಿಸಿ ಕರಡು 
ನಿಯಮಗಳನ್ನು ರಚಿಸಲು ಮಹಾ ನಿರ್ದೇಶಕರು, ಕರ್ನಾಟಕ 
ಕ್ರೀಡಾ ಪ್ರಾಧಿಕಾರ ಇವರ ಅಧ್ಯಕ್ಷತೆಯಲ್ಲಿ ಈ ಕೆಳಕಂಡ 
ಪರಿಣಿತರನ್ನು ಒಳಗೊಂಡ ಸಮಿತಿಯನ್ನು ರಚಿಸಿದೆ. 

1. ಸರ್ಕಾರದ ಉಪ ಕಾರ್ಯದರ್ಶಿ, ಯುವ ಸಬಲೀಕರಣ 
ಮತ್ತು ಕ್ರೀಡಾ ಇಲಾಖೆ 

2. ಸರ್ಕಾರದ ಉಪ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು 

ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು) | 
3. ಶ್ರೀ ದೇವರಾಜ್‌, ನಿವೃತ್ತ ಉಪ ಕಾರ್ಯರರ್ಶಿ, 
ಸಿಬ್ಬಂದಿ ಮತ್ತು ಅಡಳಿತ ಸುಧಾರಣೆ ಇಲಾಖೆ (ಸೇವಾ 
ನಿಯಮಗಳು) 

4. ಉಪ ನಿರ್ದೆಶಕರು (ಆಡಳಿತ), ಯುವ ಸಬಲೀಕರಣ 
ಮತ್ತು ಕ್ರೀಡಾ ನಿರ್ದೇಶನಾಲಯ 

ಸರ್ಕಾರದ ದಿನಾಂಕ 27-06-2016 ರ ಆದೇಶದನ್ನ್ವಯ ವೃಂದ 
ಮತ್ತು ನೇಮಕಾತಿ ನಿಯಮಗಳ ರಚನಾ ಸಮಿತಿಯ 
ತೀರ್ಮಾನದಂತೆ ಯುವ ಸಬಲೀಕರಣ ಮತ್ತು ಕ್ರೀಡಾ 
ಇಲಾಖೆಯನ್ನು ಪುನರ್‌ ರಚಿಸಿ ಬಲಪಡಿಸಲು ಹಾಗೂ ಕರ್ನಾಟಕ 
ಕ್ರೀಡಾ ಪ್ರಾಧಿಕಾರಕ್ಕೆ ವೃಂದ ಮತ್ತು ನೇಮಕಾತಿ 
ನಿಯಮಗಳನ್ನು ರಚಿಸಲು ವಿವರವಾದ ಪ್ರಸ್ತಾವನೆಯನ್ನು 
ತಯಾರಿಸಿ ದಿನಾಂಕ 20-05-2017 ರಂದು ಸರ್ಕಾರಕ್ಕೆ 
ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸದರಿ ಪ್ರಸ್ತಾವನೆಯಲ್ಲಿ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ 822 ಹುದ್ದೆಗಳ ಸೃಜನೆ 
ಹಾಗೂ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದಲ್ಲಿ ತರಬೇತುದಾರರ 
357 ಹುದ್ದೆಗಳು ಒಳಗೊಂಡಂತೆ ಒಟ್ಟು 394 ಹುದ್ದೆಗಳ 
ಸೃಜನೆ ಪ್ರಸ್ತಾಪಿಸಲಾಗಿದೆ. ಕರ್ನಾಟಕ ಕ್ರೀಡಾ ಪ್ರಾಧಿಕಾರದಲ್ಲಿ 
ಹುದ್ದೆಗಳ ಸೃಜನೆಗೆ ಸಂಬಂಧಿಸಿದಂತೆ ಪ್ರಸ್ತಾವನೆ ಆರ್ಥಿಕ 
ಇಲಾಖೆಯ ಪರಿಶೀಲನೆಯಲ್ಲಿದೆ. 


ತರಬೇತಿದಾರರ ಮತ್ತು ಸಿಬ್ಬಂದಿಗಳ ಸೇವೆಯನ್ನು 
ಈ ಹಿಂದೆ ಸದನದಲ್ಲಿ ಚರ್ಚಿಸಿದಂತೆ ಸಕ್ರಮ 
ಖಾಯಂಮಾತಿ ಮಾಡಲು ಕೈಗೊಂಡಿರುವ ಕ್ರಮದ 
ವಿವರಗಳೇನು; ಸಕ್ರಮ ಖಾಯಂಮಾತಿಯ ಕಾರ್ಯ 
ಯಾವ ಹಂತದಲ್ಲಿದೆ; ಸದನದಲ್ಲಿ ಖಾಯಂಮಾತಿ 
ಮಾಡಲು ಭರವಸೆ ನೀಡಲಾಗಿತ್ತೆ; 


ಈ ಮಧ್ಯೆ ಸರ್ಕಾರದ ಪತ್ರ ದಿನಾಂಕ 10-01-2018 ರಲ್ಲಿ 
ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ತರಬೇತುದಾರರನ್ನು ಮತ್ತು 
ಸಿಬ್ಬಂದಿಗಳನ್ನು ಯುವ ಸಬಲೀಕರಣ ಮತ್ತು ಕಿ”ತಾ 
ಇಲಾಖೆಯಲ್ಲಿ ವಿಲೀನಗೊಳಿಸುವ ಬಗ್ಗೆ ಅಂದಿನ ಮಾನ್ಯ 
ಮುಖ್ಯಮಂತ್ರಿಗಳು ಸೂಚಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರದ |. 
ಮಟ್ಟದಲ್ಲಿ ಪರಿಶೀಲಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಯ ಸಹಮತಿಯನ್ನು ಕೋರಲಾಗಿ, ಸಿಆಸು ಇಲಾಖೆಯು 
ಪ್ರಸ್ತಾವನೆಗೆ ಸಹಮತಿ ನೀಡಿರುವುದಿಲ್ಲ. 

ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ತರಬೇತುದಾರರ ಮತ್ತು 
ಸಿಬ್ಬಂದಿ ವರ್ಗದವರ ಸಮಸ್ಯೆಗಳನ್ನು ಆಲಿಸಲು ಮಾನ್ಯ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಸಚಿವರ ಅಧ್ಯಕ್ಷತೆಯಲ್ಲಿ ದಿನಾಂಕ 
18-02-2019 ರಂದು ಅಧಿಕಾರಿಗಳ ಹಾಗೂ ಕ್ರೀಡಾ 
ತರಬೇತುದಾರರ ಸಭೆಯು ಜರುಗಿದ್ದು, ಸದರಿ ಸಭೆಯಲ್ಲಿ 
ಪ್ರಾಧಿಕಾರದ ನೌಕರರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು 
ಒಂದು ಸಮಿತಿಯನ್ನು ರಚಿಸಲು ಕ್ರಮಕ್ಕಗೊಳ್ಳಲಾಗುವುದು 
ಎಂದು ಮಾನ್ಯ ಸಚಿವರು ಪ್ರಾಧಿಕಾರದ ನೌಕರರಿಗೆ ತಿಳಿಸಿದ್ದಾರೆ. 
ಪ್ರಾಧಿಕಾರದ ನೌಕರರು ದಿನಾಂಕ 25-02-2019 ರಂದು 
ಸಲ್ಲಿಸಿರುವ ಮನವಿಯಲ್ಲಿರುವ ಅಂಶಗಳನ್ನು 
ಕೂಲಂಕುಷವಾಗಿ ನಿಯಮಾನುಸಾರ ಪರಿಶೀಲಿಸಿ ಸರ್ಕಾರಕ್ಕೆ 
ವರದಿ ನೀಡಲು ಆಯುಕ್ತರ ಅಧ್ಯಕ್ಷತೆಯಲ್ಲಿ ಒಂದು 
ಸಮಿತಿಯನ್ನು ರಚಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ 
ಸರ್ಕಾರದ ಪತ್ರ ದಿನಾಂಕ 22-03-2019 ರಲ್ಲಿ 
ಸೂಚಿಸಲಾಗಿದೆ. 

ಈ ಸಂಬಂಧ ಪ್ರಾಧಿಕಾರದ ನೌಕರರು ಸಲ್ಲಿಸಿರುವ 
ಮನವಿಯಲ್ಲಿನ ಅಂಶಗಳನ್ನು ಕೂಲಂಕುಷವಾಗಿ 
ನಿಯಮಾನುಸಾರ ಪರಿಶೀಲಿಸಿ ಸರ್ಕಾರಕ್ಕೆ ವರದಿಯನ್ನು 
ನೀಡಲು ದಿನಾಂಕ 24-04-2019 ರಂದು ಆಯುಕ್ತರು, ಯುವ 
ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ 
ಸರ್ಕಾರದ ಉಪ ಕಾರ್ಯದರ್ಶಿಗಳು, ಯುವ ಸಬಲೀಕರಣ 
ಮತ್ತು ಕ್ರೀಡಾ ಇಲಾಖೆ, ಇಲಾಖೆಯ ಅಧಿಕಾರಿಗಳು ಹಾಗೂ 


ತರಬೇತುದಾರರು ಮತ್ತು ಸಿಬ್ಬಂದಿ 
ವರ್ಗದವರನ್ನೊಳಗೊಂಡಂತೆ ಸಮಿತಿಯನ್ನು 
ರಚಿಸಲಾಗಿರುತ್ತದೆ. 


ಈ ಸಮಿತಿಯು ಇದುವರೆಗೂ ಐದು ಬಾರಿ ಸಭೆ ಸೇರಿದ್ದು, 
ವಿವಿಧ ವಿಷಯಗಳನ್ನು ವಿವರವಾಗಿ ಚರ್ಚಿಸಿರುತ್ತದೆ. ಈ 
ಹಿನ್ನೆಲೆಯಲ್ಲಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ರಚಿಸಿರುವ 
ಸಮಿತಿಯ ವರದಿಯನ್ನು ಸಧ್ಯದಲ್ಲಿ ಸರ್ಕಾರಕ್ಕೆ 
ಸಲ್ಲಿಸುತ್ತಿದ್ದು, ಅದರೊಡನೆ ಪರಿಶೀಲಿಸಿ ಸೂಕ್ತ ಕ್ರಮ 
ಜಣೊಗಿಪೇೊಸುಗುರು್‌ 


ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ 
ಕ್ರೀಡಾ ಪ್ರಾಧಿಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ತರಬೇತುದಾರರು ಮತ್ತು ಸಿಬ್ಬಂದಿ ವರ್ಗದವರ ವೃಂದವಾರು 
ವಿವರಗಳನ್ನು ಅನುಬಂಧ-02 ಮತ್ತು 03 ರಲ್ಲಿ ಲಗತ್ತಿಸಿದೆ. 
ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಎಲ್ಲಾ ಸಿಬ್ಬಂದಿಗಳು ಖಾಯಂ 
ಸಿಬ್ಬಂದಿಗಳಾಗಿರುತ್ತಾರೆ. ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ 
ಸಿಬ್ಬಂದಿಗಳು ಮಾಸಿಕ ಸಂಚಿತ ವೇತನ ಆಧಾರದ ಮೇಲೆ ಕರ್ತವ್ಯ 
ನಿರ್ವಹಿಸುತ್ತಿದ್ದಾರೆ. 

ಕರ್ನಾಟಕ ಕ್ರೀಡಾ ಪ್ರಾಧಿಕಾರದಲ್ಲಿ 2018-19ನೇ ಸಾಲಿನಲ್ಲಿ | 
52 ತರಬೇತುದಾರರರು ಮತ್ತು 16 ತಾಂತ್ರಿಕ ಸಿಬ್ಬಂದಿಗಳನ್ನು 
ಮಾಸಿಕ ಸಂಚಿತ ವೇತನದ ಆಧಾರದ ಮೇಲೆ ಒಂದು ವರ್ಷದ 
ಅವಧಿಗೆ ನೇಮಕಮಾಡಿಕೊಳ್ಳಲಾಗಿದೆ. 
ಕರ್ನಾಟಕ ಕ್ರೀಡಾ ಪ್ರಾಧಿಕಾರವು ಕರ್ನಾಟಕ ಸಂಘಗಳ 
ನೋಂದಾವಣಿ ಕಾಯ್ದೆ-1960 ರ ಅಡಿ ನೋಂದಾಯಿತ 
ಸಂಸ್ಥೆಯಾಗಿದ್ದು, ಯುವ ಸಬಲೀಕರಣ ಮತ್ತು ಕ್ರೀಡಾ 
ಇಲಾಖೆಯಿಂದ ಪ್ರತ್ಯೇಕವಾದ ಕಾನೂನಾತ್ಮಕ ಅಸ್ಥಿತ್ವವನ್ನು 
ಹೊಂದಿದೆ. ಕರ್ನಾಟಕ ಕ್ರೀಡಾ ಪ್ರಾಧಿಕಾರವು ತನ್ನದೆ ಆದ 
ಆಡಳಿತ ಮಂಡಳಿಯನ್ನು ಹೊಂದಿದ್ದು, ಆಡಳಿತಾತ್ಮಕ 


ಈ | ಯುವ ಸಬಲೀಕರಣ ಮತ್ತು 
ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ತರಬೇತುದಾರರ, ಸಿಬ್ಬಂದಿಗಳ ವೃಂದವಾರು 
ವಿವರ ನೀಡುವುದು; ಅದರಲ್ಲಿ ಖಾಯಂ ನೌಕರರ 
ಹಾಗೂ ಗುತ್ತಿಗೆ ನೌಕರರ ವಿವರಗಳನ್ನು 
ನೀಡುವುದು; ಎಷ್ಟು ವರ್ಷಗಳಿಂದ 
ಕಾರ್ಯನಿರ್ವಹಿಸುತ್ತಿದ್ದಾರೆ ಎನ್ನುವದರ ಬಗ್ಗೆ 
ಸಂಪೂರ್ಣ ವಿವರ ನೀಡುವುದು 


ಕ್ರೀಡಾ 


ಪ್ರತಿ ವರ್ಷ ಎಷ್ಟು ಜನ ನೌಕರರನ್ನು ಯಾವ 
ವೃಂದದ ನೌಕರರನ್ನು ಗುತ್ತಿಗೆ ಆಧಾರದ ಮೇಲೆ 
ನೇಮಕ ಮಾಡಿಕೊಳ್ಳಲಾಗುತ್ತಿದೆ. (ಕಳೆದ 05 
ವರ್ಷದ ಮಾಹಿತಿ ನೀಡುವುದು) | 
ಕರ್ನಾಟಕ ಕ್ರೀಡಾ ಪ್ರಾಧಿಕಾರವನ್ನು ಯುವ 
ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 
ಬೇರ್ಪಡಿಸಲು ಸಾಧ್ಯವಾಗುವುದೇ 
ಸಾಧ್ಯವಾಗದಿದ್ದಲ್ಲಿ ಅದಕ್ಕೆ ಕಾರಣವೇನು 
(ಸಂಪೂರ್ಣ ವಿವರ ನೀಡುವುದು) 


ಸಂಖ್ಯ:ವೈಎಸ್‌ ಡಿ/ಇವೈಡಬ್ಬ್ಮ್ಯೂ/79/2019 


ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


*syuequinou| yueseid 
© 30 esWieljo io JUSWSINe 
uo AoueoeA j0 eoueunooo 
uo peusloqe ©q jjeys sYs0g 
'  ‘uonowoid 10} ejqelieAe S| uosied ejqeyins ou §| G ‘S1S0d 1 30 INQ - ®10N 
"S80INaS WnoA [4 
0 10y0811Q Aindeq jo eiped su} Wo} uonowoid Ag (0) 


eo 
onEoyllenb wnuulullN JueUnnio8) jo Poul EE TE A ET 
$}S0d 30 ON jo eles eu} pue sysog 30 AuoBeye) 


(z ainy 98s) 
3Nna3IH2s 
“sein ples ey} Jepun penou| 10 peniooe ‘peinboe Apeeuye Ayliqel| 0 uoneSHqo ‘eBejiAud yySu Aue (q) 
Jo “iepun Jey} peieyns Jo suop Ainp Buju} Aue 0 jn ples eu} j0 uoneiedo snoineid ey} (e) 
| -paye 1ou Ileus jeedeJ uy EU} Papo 
‘peieedeJ Aq a1ay ee G/61 sainy (iWeuwinioey) (SeoyueS WnoA 30 81e10)08/|Q) SSNs elu BYBYeUEY oy] -"sBuiAeS pue jeedey ‘¢ 
| ‘yoeJeuy () pue (p) ‘(e) 
uuinjoo u) seyjue Bujpuodse oo ay u) payjoeds se eq Ijeys ‘AE }| ‘suoneoyijenb WNwjujw eu) pUE uSUNINIo8/ }0 pola ey ‘sysod 0 SJnyeu puE Jequinu ey “einpauos ely jo (z) uwn|0o 
uj payloads Aed jo Wee Wm sysod jo Aiobeyeo uons 1S1Su09 Ieys Yewyiedeq suodS pue seoyues Wino eYEeyeuey ey - ‘uopeoyiienb WNUUIW pUE JUSUNIISI 30 poujey 7 
Ne fi “28)ezE |el0}O SU) Uj UonedHqNd Jie) j0 8yep au} Wo 80104 0} Uj awod Ijeys feu} (z) 
‘“}L0z seiny (weunnioeu) (sods pue Pin WnoA 0 Sr SNE $S80INSS |EISu9D BAEYEUEY ©) polled 2q Ae seiny ase 1(})- "YUewe8duewuuo0 pueE ep] 'L 
y Sanu L4ivua - 
“y0009S-8J0lebueg ‘Suipiing peucyshIny yuSupedeQ SS0NSS UNOA HUSUWSAOY ely 0} AeyeioeS |edtoulid aU} 0] pesseippe ©q Aew suolysebEns pue suondelqo SUL YuSWUISAOY 8)E1S 
eu) Aq ಧತಧ/$ರಂ WM ss peytoads poued 30 Aidxe ew eojeq yeip ples eu) jo yedsei yyM uosied Aue Wo} Jue WuuIeA0g ©}e)S uy} Aq pealede! eq Kew LoIUM ‘uopseb5ns 10 uondefqo Auy 
j “eHeZED |El0u0 ey) Uj LoNeSHiqNd sy jo 
yep ey) wo} SAEp USS} 181} UONBISPISUOD 0} U} USXE} Bq IM Yelp ples au) Jely ueAiB Aq eeu s| aooN pue AqeJeu) peyoayye eq 0} All| suosied eu} |je 30 UONEUIOYU] SU} 10} joy piES eu) jo ¢ Lonoss (Z) 
; Uopoes-qns jo (E) esneo Aq peiinbe: se peuslqnd Aqeey S| (0661 30 ¥ YoY BHEYEWEY) 816 YOY SEMIS IND 81E1S BAEYEUIEY UY 30 § UNIS LYM pea) ¢ uonoss 30 (|) uonoes qns Aq peuejuoo siemod 
au) j0 2S1019Xx8 U} ayew 0} Ssesodoid eAeyeuiey 30 JUSUUISAOD eu} UoIUM L10Z seiny (ueuyinioay) (SuodS puE seoinaS UinoA jo 2}e10}0811Q) sednieS jeious BYeyeuley aU) jo yeip eu 
tu L10Z-Z0-YZ:poYeQ ‘S00Z SSIANA LE IASSNA :ON NOLLVIIIILLON 
1VIHVL3423S S3IIIAYIS HLINOA 


CN is LS ಲಲಂಧ “೬ ೨ "ನೀಲು ನೋಂ ೧೧೨6೪2 ಅಹಿ - ಭರಿ 
T-HooG 


"S80INISS IIA 8JelS ay) j0 Aue 
Wo} ape yuejeAinbe 0 J82}Q }0 uoneyndep Aq 


“101081 
Andeq 30 eiped ey ui seek 
28y} LeU} SS9| jou jo a0iNss e 


(61782-5z00z'su) 
Jop8iQ uiop 
suodS 9 secineS 


u) Jnd ®Aey jsnw ~uonowoid 104 


uynoA 30 10y981iQ ರ 


VA -F .7-BIB 


40p3-dns jo ape aly uj Seok 
©Ay uey} Sse} Jou j0 ediues e 
uj nd eAey jsnw -uonowoid 104 


10} peiepisuo0 8q Aew ednes 
30 Sieef sau} uey) ssej jou 
WM Suosied ‘uey} SjqelieAe jou 
®Je 80|NSs jo Seo any UueU) so) 
Jou WM Suosied ey) pepinoig 
“SJBOA ONY LBL) $S8| Jou 30 08S 
B uj Jnd eABy jsnw seyoeoy j0 
8IpeD 8) Wo uoncwoId 104 (z) 
J0}98i1Q 1uelsissy 
j0 apeo oy) ur sieeh ony 
uey} Sse| Jou j0 soines e uj nd 
eaey ysnyy (|)  -uonowoid 104 


WO 30 uoneindep Aq 
‘“uonowoud 0} ajqejjeAe Ss] ayepipued ejqepns ou 
# Jsouibug “1ssy jo ape eu} wo} uonowod Ag 


“S8U0E00 0 ped ey) Wo} pejjy Bujeq AJUEIEA 
wno} Aes “AjeAnoedses }:¢ 30 opel ey u 
(seuoeo9 1oinsiQ) seydeog jo eiped eu} wo pue 
JopeilQ ejsissy 0 ped el wol} uonowoud Ag 


Jo ewan: uo AJuedeA 
j0 eoueundoo uo peusjoae 
eq eys sjysog suu ay jy 


(0094Z-00vL}'su) 
(seyoE09 }o1siQ) seudeoy 


8JpE2 JuejeAinbs ue u! Jueuyiedeg 
uopeonp3 Jo feign olang Jo euyedeg 
ey wo ueueiqr ೬ j0 uopendep Ag (z) 

4 ue 
‘uonowoid 10} SjqelteAe S| uosied sjqeyins ou j} 
“ueueiqi] jo aipeo au) Woy} uopowoud Ag (1) 
“2Iped yajeAinbo 
ue U} Suogonysu} iigng Jo jueuyedeg woy 
J8)SEp peoH e jo uojeyndep Aq ua) ‘uopowoid 
10) ejqelleAe s} uosied ajqeins ou } (z) 
"SISu0e0 
Juejsissy jo eupeo eu) wo} Uonowoud Ag (1) 


“UBUBIQ] j0 2iped eu) U| SieeA 
eA uel) Sso| Jou jo 90nies e 
u} 1nd SABy jsnw -‘uonowoid 103 


(00912-00vL}'su) 
UBUBJQqI] JoluaS 


'J8u0ee 
Juejsissy j0 aipeo ay) uj SieeA 
USASS UEU) Sse] Jou j}0 90Nes 
e nd sAEy jsnu -~uonowoid 103 
"peJepisu0d 
©q Aew anes jo sieeA sap 
ue) $S8}) Jou WM Suosiad uel} 
elqejieAe Jou ae 20iNiss jo sieeA 


“ipe2 yuejeninbe 
ue uj Jewpedeq Syinoooy aes wo) 1800 
Syuncoooy ue jo uoneyndep Aq usu) ‘uonowoid 


8A uey}) Sse} jou YM suosied 
ey) pepinolg _ “Yuepueyuuadng 
sJunodoy jo ape ay) uj sieek 
eny ue) sss| Jou j0 edness e 
uj 1nd aAey ysnw -uoHjowoid 303 


uoneoynenb ununuiy ueuin128 jo pouyjay 


J0} sjqeleAe s} uosiad ajqeyns ou j} (z) 
yuepuayuuedng 
syunoooy jo ape eu} wo} uopowoud Ag (}) 


(0092-001 L'sy) 


UopeulWwex3 |eyueupiedeq 8ineS 
sYunodoy ~eyeuiplognsg ul pessed 
Buiney ‘‘sepiseq pue juejsissy 


uojsiag js)4y se ee euo 


j0 poued e 10} penies’snAey ‘0s|e 
isnw pue ’eiped s\y u} sieeA Say 
ue} SSe| jou 0 ones e U) nd 


eney jSnw JeydeiBousyS (z) 


“UOHBUIWIEXY 


Ieueupuedeg 80ineS 


SUnoooy  syeuipiogns passed 


@AEy jsnw pue peo sy Up: 


sieoA AY UBU}.SS9| ou 30. ©0Wes 
Be uj }nd eAey ‘jsnw juejsissy 
UoISINQ 1S}4 (1) “uonowod 104 


“(1eopyoe/3) 3'8 U) ಅಎರಂp Jepjoy e 


8q JSny -yuauniniey 19011G 103 


“o8Bap (Ai) 3'G 1eplou e 
8q isn) ~yueuyiniey 19811G 103 


uoneyienb wnwyuiy 


Yuapuejyuuedns s}unodoy se 
uonowoid 10} uondo ©|qedoAel) ue esi0Jexe ileus 
siouydeBouejS pue syuels\SSy UOISINQ 1S :8)0N 

er $i juejeAinbe ue 
ul Jewuypedeq syunoooy 8}e)S wo} uoneyndep uo 
ue} ‘ojqejeAe s] eyepjpued 8jqeyins ou }] (z) 

“JaudeBoue]S e }0 uonowioid 
Aq pey ©q eys AoueoeA puodes Kies 1: 
30 oneJ ey) u} eudeBous]S pue juEjsIssy UOISIAIQG 
1silj j0 8ped ey} wo} uojowoid Ag (}) 

| euninide 

08g Aq ‘uoneyndep 10} ©jqejreAe Si uosued ou j} 
‘Iped yuejeAinbe ue U) juewypedeg Buyesuibug 
SWOM Aang eeyeuley 24 Woy (e908) 
Jeeuibu3 jueisissy ue jo uonendeg Ag 
yueupinioe/ }0911q Aq ‘uoneyndep 10} ©|qeleA® S| 
uosued ou j| ‘“eipeo JuejeAinbe ue uj juewyledeq 
BuuesulBu3 SoM Sang EHeeuey) sl} Woy 
(Wao) JesuiBu3 yuelsissy ue jo uoneindeg Ag 


(GZ00Z-00801'Su) 


uepusjuyednS S}un000y 


(5z00Z-00801 su) 
( 1eopyoa|3) JosulBu3 1ssy 


. (Gz00Z-00801'su) 
(1A) Jeeul6u3 yssy 


Ked 


'ಅಂಂc "ಇ 3mnee ‘೧eeಊny ಜೀ 2೧೨6೧8 


JuewuieA0 ey} Aq peziu5o 08 
.... Hopnyysu}.ue uy} sjeuuinof 
30 uoneoiiand ul eoueuedxe 
sueof ©8iy) Ue} SS®| Jou 
ssessod }snw uoneyndep 104 
 “Uopeoyyjenb juejeAinbe 
sessod 10 epeuuey ul 29158q 
Joleuoeg 8 30 Jeploy aq ysny\(Z) 
WE ..,. Uopeoyyenb 
Jueleainbe sessod Jo.wsijeuinop: 
uj 2815eQ Jojeyoeg e j0 Jepjoy 
 eqisnuw-uonowoud 103(1) 
SSS USING 
iy se Jef euo uely $8 


Jou om jo sJeef any jo poued | 


Ee 10} JeudeJBoud)S se edines e 
uj 1nd eAey 1snw sioydeiBoue}s 0 
ese2 u| “ioudeJBousyS 10 juejsIssy 
UOISIAQ 1Sij j0 eped ey) ul 
sJeoA oN UU) SSe| Jou dines e 
ul nd SABy }snw -uonouoid 103 

“uoneoyijenb yue|eninbe 
Jo AysieAun peusyqese ue 
j0 eouelos Aeiqr] u) eebep e 0 
Jeploy ©q ysnw -'uoyeyndep 103 

; “ueyelQI] 


yuejsiSsy 0 peo ey) ul SieeA 


©Ay uel) Sse) jou Jo eoiNes e 
uj 1nd @ABy jsnw -uonowoud 103 


uopeoyijenb wnuyujy 


£86 


| “10)ip3-anS se uonowoJd 

J0} uondo ©|qedoAsi ue eniB jeys sieydeiBoue]S 
pue SjUEjSISSYy Jolswa sil JON 
; “eIpE2 yUejeainbe ue 

uj uopeulioju] Jo uewpedeg Su) woyy Joype-gns 


BE j0 uope}ndep Aq ue} uonowoid Jo} S|qelleAe |. 


ee Seyepipueo:8jqeyins’ ou: }|- eudeyBoue)s # 


| J0 uojowoud Aq poy. Suieq AouedeA ‘puoces iene 


b:} 30 one el). ul JoydeBousjS..pue-uels\ssy 


uojsiMQ 114. j0. apeo eu) Woy uogowod Ag; 


4 “syuepusjuyednS 
se uojjowoid Jo} uondo 9jqedoAe) ue en eys 
sJoudeiBousyS pue S}uEjSISSy UOISIAIQ 1511 :8}0N 

"sieudeiBoue}S j0 eiped au) 
wo} uojyowoid Aq pejjy 2q 0} AJUEIEA u8 ASA 
}:L 0 onei eu) u} sieydeiBoue)S pue s\ueysISsy 
uolsiAig 1s j0 eiped ey} wo} Uonowod Ag 


©Iped yuajeAinbe ue u) Suoponijsu| 
o\iqng $0 yewyedegq 10 seyueiqr yang 30 
yewyedeq wo} uojeyndeg Aq ueuy ‘uopowoid 
J0} |qe|leAe S| 2}epipued 2jqEyiNS OU } “UEHEIA] 
yue)sissy jo 2iped eu} wo} uonowod Ag 


yueuninioes jo pouyjyeq 


“SJuequinou 
wesed ey) jo eswoeyo 
10 yueweije) Uo AUBIEA }0 sou 
~ @n200 uo peusijoqe 8q jjeyus 
$1S0d 9} pue eye eyeipowuy 
UM peusijoqe pue]s jJUedeA ee 
UOILM S)S0d ZL ‘S1S0d 9S J0 INQ , 


“ (05181-00001 'su) 
Joyp3-gns’ 


(05181-00001 Su) sSuepuauyedns 


(sz00Z-0080} ‘su) 
SuEUeIqI] 


$S}S0d 30 ON j 30 e)eoS au) pue s}sog 30 AioBayey 


voc “೪ sme ‘oewoy Fu 2೧೨6೧4 


“Uoneonp3 
ui saPeg jo Jepjoy 2q ysnyy (q) 
puy 
yoelans jeuondo Aiosindwoo e eq 
Pinoys sonewelyey “souo09)3 
‘sopeweyey  ‘sosiuy 10 
eouelS 1eindwoy ‘SoneuoLyey 
‘solsAug J0 SONEWSU)EN 
‘Ans\weyg  ‘soisAug 
jeuondo se syoefqns Suwoljo} ay 
30 om} Aue LM euabs ul 852g 
Jojeyoeg e jo Jepjoy ©q jsnpy (e) 
-: 80uaS 
leojsAug J8)sey “ssy 104 (z 
uojeonp3 


eu} U} 2A0qe pajed)puj Se JauuEW SU) UI peuedeid 
S8)epipued pepeles jo js) oy uj pepnpuy) 
© seweu SoM seyepipues yuiodde Aew ap 
f "wp 0} awn 
Woy jeyeq siy u} penss| siepiQ juawuieA0g 
puE 116} seny (ueuyinpey jewueg) 
SB0WSS |NID BYEJeUey U} ‘MET AUE Ul payjoads 
$1S0g j0 uopenese 0) Bune: suojshod 
eu} Sumojoy Jaye js) 109s oy) edad 
ileus aH 
0) jenbe suopeujwuexe SujAyenb ey) uj peindes 
Swew |e]0) jo aBeyueied jo eBeiene jo siseq 
eu} uo peujuuejep Juow jo SISeq uy) uo js) }08|8s 
eu) e1eded jeys eH ‘u} wey) peyipeds sq Aew 
se see} (ons WM Buoje esodind ey) 10} peyioeds 
uo ayy) uj peljy ©q jjeys uonedliddy ‘9ye)S ou) u) 
uonejnoio ep Suiiey sieded smeu Suipee) omy} 
u} 18a] e SuispiSApE OSE pUE SHSZED BYBYEUEY 
eu) U} SelJuedEA ay) Buispeape Aq eyepipueo 
elqi6e woy suoneodde ayAu) jjeus oupedeg 
suods pue sees wnoA jo Jopeig 10 
JSuo!SSWWO ©yL -yueunnide 99g 103 
"SuoRonNjsU| Higng jo Yuoupedeg 
woy uopendep Aq J0 yeuninves 08g Ag 


Ajeweu 


“paynou SepuedEA jo Jeqwunu ay 


uj 28152 e 0 Japjoy ©q snp (q) 
pue ABojotos 

‘AudeBoag 
‘AoysiH 
‘reuondo se sypefgns SumMonoy 
eu) 30 om) Aue WW spy uj 9abeg 
Jojeyoeg jo JepjoH ©q jsnyy (e) 

*: Suy Je)sey Yssy(} 
~“yeunini2ey peig 103 
UeupEdeQq SOM IHNaNg ay) 
woy apeb yuejeainbe au} uy (ini) 
JoauiBu3 olunp 8 30 uoneindep Ag 


uoneoyienb unui eupinioe jo poyjey 


ಆಹ - ಬ 


"eousi0S eonliod 


‘S0IWOU003 Aeweu 


eIpeo yusjeainbe ue uj Jueulpjedeg SHOM SHANG 
eu Woy (a1) JeaulBu3 oun 30 uoneindeg Ag 


(0009L-Gze8’su) 

yuejsissy abenBue] (ny 

eousoS |eo16ojo1g u) Jeyseyy ss (ll 
eoualos /eoisAug ul Joys ss (l 
Suy ul} Je\seyy 1ssv (| 

$S8Nsp/ 10)Sep 

yuelsissy syenpe19 


L | 


(00091-zes’su) 
(alo) seeuiBu3 Joyunp 
$1S0d 30 ON 0 ees oy} pue sys0g 30 AioBeye 


ಲಲಂ€ "ಇ ತಿಲ "ಎಂ ಯೋ ೩೧೨ 


8, 
WM 


ಇಷ 


yy 


SuOnINAYSUI {oseet-s.zL'Su) 
aang 30 Wouyedeq ew wo apei5 yuajeAinbe (ei) 
ue uy Jeuoes] yey jo uoneindep Ag 8488} UPlSISSY 

(00091-5zZ88'su) 
Joyonansu| WowdojeAsq AHeu0s18d 


uj eabeg jo 1apjoy 2q snp (q) 
puy ‘g33S Aq pajonpuo 
WsueSs U) UeApiA ‘epeuuey 
uw sino ypueg oenbue1 
sueef ¢ 10 UyjsueS ‘IpuiH ‘usl6u3 
‘epeuuey Aeweu sypefqns 
ieuondo eu} j0 2uo se saBenbue| 
peule0u02 SY] UM su Ul 22/52 
Jojpuoeg © jo Jepjoy ©q isn 
(e)-:syuejysissy oaBenBue 103 (¢ 
“JYoneonp3 


uj 285g e jo Jepjoy 2q isn (4) 


pue yefqns jeuondo 

Aiosindwiod e 2q pinoys Ansiweu 

‘ABoyoozZ pue Auejog ‘Ajsiwey 
‘sjeuondo y Yueunujodde 
se syoafqns Bumoljoy ay j0 omy} Aue | 10} Syoadsa1 |e uj 2|qelins S1 SYEpIpuED eu} j0 UIES 
WWM eduelds ui 28beg Joeupeg yey) Aiessedou paiepisuod eq Aew se Ainbus 
e jo Japjoyu 8q snp (@}-: aus | yons Joye jjesy} Buifjsnes Jaye js ay} Uj puno} 
eoiBojoig uj JaiseW “yssy ioj(¢ | IE SSUWEU SL) LIM U} JSpIO SL Ul ‘SSI0UEIEA 


uopeoyienb wnuiuiyp 


ಇ ಲಲಂ€ “ಇ ತ "ಎಂಎಂ ನಜೋಂ 2೧೨6೧೧ ea - ye 


18 ತ" "™Sieof ony uely 
$se| }ou j0 pousd e io} ysidA] e 
SE 8019S Be U| 1nd SAE jsnw pue 


eyPjeuey u) uoneonp3 teojuyoa 


30 pleog eu) Aq peyue5 eonoeid 


|eue}eioeS uj ewojdip'e j0 Jepjoy 
©q jsny Jo “uononjsu) Jiang 
30 yWeuwyedeq ey) Aq peyonpuoo 
ebenGue| epeuuey uj uojeujwexe 


"2S al) j0 Se0ineS 
INO Jeyo wo} uoneindep Aq pally ©q jeus 
sod el} uel) ueuninioes Jo8p Aq i0 uonouiod 


Aq Jeyjie ejqeljene si suosied ejqeyuns ou j|(¢) *s\Uaquunou/ 


pueupoyus iojues pue sPenbue} 
epeuuey uj BupuMmedAy 101ueS(l) 


s\sidAi | Wesed ey) jo eswelyo 


30 8iped aj wo} uonowoid Aq yueoiad A034 (z) | 10 Yueweipe) uo sepuedeA jo 


@edueuNd00.u0 peusijoqe 2q eys 


uoneoyijenb “£861 sony (sysidAL 


% sieudeiBouays j0 sysod eu} 0} jueupiniooy) 50ರ ಶ್ರ ೨180ರ ಟ88]06!3 10 Ino , 


juejeainbe io uopeulwexs 16s() 


ipessed Aey 1SnN(L) | seojnes pinto ©)e\S BAEYEUIEY SU} WIM SoUEpI000E 90 


‘uonowoud 103 | u} juouninioey 08g Aq eed Axis (1) (81) 


“eIped }ue|eAinbe ye ul suononiysu| 


ang 30 deg 10 seueiq] ang 0 deg 
ey) Woy ueueiq] juejsissy ue Jo uoneyndep 
fq uey) ‘olqelleAe S| syepipued sjqeyins ou | (z) 


‘AWSieNlup] peziuBooe/ 


e woy eouels Uonewiogu| 


(0081-0008'su) 


pue Aeiqr] uj 86g e 30 Jepjoy 
eq jsnw yueuynpey 1euig 104 


(0seeL-612L'su) 
siaudeBoue]S 


yueuninioey 108i Ag(}) UBueIqI] 1UejsiSS\y 
“pauinbe» jou ©Je Ae} se ino ueoied Ayy5i3 Jepun peusijoqe 8q 0} pesodoid pue UEdEA 2J¢ $}S0g 858y], 
| (000Zt-05z9'su) 

(oouos eIppiN) 


J2U0E8L UeysIsSy 


Aed 
30 ajeoS au} pue sysog }0 Ai0Beye 


uopyeoyijenb wnuwuiy 


Sod 30 ON 


ಅಹಿ - ಬಣ ೦೦೯ "ಇ snes ‘oewoy Fee 20೨08 ೧೩೯ 


4% 


Jou }0 89iAIes Ee Ul 1nd SAEY JsNy 
““UOljow0id 103 

"Plepue)S 

wl pessed eazy jsny (7) 
“esueo|] BUIALQG BI0IUSA 10}0N 
}uBi| }ueuno jo Japjoy ©q 1sny\ (1) 
~“JUU)iNI284 1094p 104 
“£86} Sain (S1SIdAL 
pue sieudeiBous)yS j0 s\sod ey) 
0} JuoUini00) SS0INSS |iAlo ©}e)S 
eyejeuley UM eduepio00e uj 
816) seiny (S1S0g |Ble}SIUIN 
ey) 0) Jueuninioey) S8dINeS IND 
Byeyeuiey oY) UM 2dueplo00e 
uy jueuynoer ypeig Ag 


1sod e Buipjoy uosied e Sunes Aq peulwieyep 
Sujeq Aywotues ‘AWojues j0 Siseq eu} UO 20INes 
a dnoB jo eiped eu} jo Aue wo uonowoid 
fa ‘Q dno® jo aipeo ay} woy uonowoid 
uo peljy aq s1sod eu} jo }ueoJed any Auem1(z) 
yueuinoey 081g Aq 
pally 2q sysod eu} 0 JueoJed any AjusAeS(}) 


(005S01-008S'su) 
SJSAUg 


“£861 seiny (sysidA pue siaydeiBoua)S jo sysod 


“s)uequnNou| 
wesed ey jo esmeyo 
10 yueweiye) uo SBIDUEOBA jo 
e0ueNo00 Uo peuslioqe 84 jeys 
sisod y ‘sysod u6i3 j0 iQ ,, 
y € 
+«(8) (1) 
ey) 0} JuoupIni0e) SSOWNES (IAD ©}€]S BHejeUIEy 
PA NSE SU LS bibl Ad I 
'816\ 'selny 
(s1s0g |eusysluiy) eu} 0} Jueupinidey) seoiyes 
IND Byeeuey ey) WM eduepio00e Ul L 


ಸ SNM (% 


Jueseid eu) j0 ©eswuey}o J0 JueweujeJ UO AUEIEA 
j0 edueunddo uo peusijoqe ©q |jeys 1S0g UL 
Sys0d 30 ON 30 ajeoS ay} pue s}sog 30 A1oBeye 


“Yuepusyuuedns 
3೩೯ ಬಂ “೬ ೨m ‘Hey FE 2೧೨6೧4 ಅಹಿ - ಬಣ 


{0S€£1-22L'Su) 
(yoeo9 1o\unp) 
yueisissy BujoAg jetbeds 


‘YuejSISSy UO|SINQ 
puooag 8ped ey} uj SieeA any 
Ueu} Sse| }ou j}0 20iNes e uj jnd 
©ABy ysnu ~uolpjowoid 104 (z) 

816} sein ( sysod jeue}ySIuIW 

8) 0} Jueulinioe) ) SedyueS IND 

BXeyeuiey 9) UM eouepi000e 


se uojowoud 8Jojeq Ajuolues j0 siseq au} uo Jeo 
euo jo poued e 10} }Ue]SISSy UOISIAIQ 1SJl4 SE WOM 
0} pejysod eq jeys JeydeJBouejs Ee Jeu} pepiA01g 
‘yew wno Aolues jo Siseq SL] Uo Sjuesissy 
uolsiaiq puoosS j0 aiped ay} Wo} UONOWOIg 
Aq pejy 2q 0) sisod au) jo }ueoied -Ayl4 ‘(z) 

"86 Soiny (s}Sod jeu®}S1uIw 0} Jueujiniooy 
[0 uopeoyienb ey} ssessod | peilq) Sedines WA) eyeyeuey ey) Jed 
1Snw -Yueuninioe 308g 103(}) | se euninioes Joep Aq ssod jo }1uedied Aly (1) 


uoneoyienb wnuiuiyy Jueunini2e1 jo pou}yeW 


(0see1-62zL'su) 
SYUBYSISSY UO!SINQ 11 


-F8-B/B 


IVA 


“Yuewyedeqg seine WnoA 
‘Ju WUJ8A0 au} 0} Aejye1oeS Jepun 


1SL-ud 
WEJEAIUS ‘S‘W 
"BHB)EUIBY 30 JOUISAOS 30 SEU el) u) pue Japio Ag 
“syoelans su) j0 ouoc se abenbue] “s\ueqwnou| jueseud au) j0 
EpBuuey peipn}s pue uoneujwex3 | eswieuyo 10 jueweine Uo AXUEIEA J0 aoueindoo if 
PS IA passed eney pinous | Uo peusjjoqe 9q eus SIS0g ¢ ‘SiS0g 08 J0 0 (s1Z1-008v'su) 
SS)EpIpued uouinidey }0911g 103 juewynicay y0auig Ag JOE / Japuayy 
JoWey/ lepuepy }0 aiped eu) ui jo 
SieeA ©AY UE} $s®| jou }0 9oinies (00೭8-00೭೨'su) 
® ui }nd eAey ysnw uonowoud 104 | Jopey/ epueny jo aipeo eu) Wo) yonowoid Ag siepuely 1] # 
“syuequinou! jueseid 
ey} j0 2swueljo 10 jueweines uo AoueoeA jo (00z8-00zs’'su) 
@2u8lind00 uo peusijoqe ©q |jeys S1S0g © 2) I / $1009 
Yequnou| 
ueseud 8U} 0 SSWiSU}0 10 JUSSI) UO AOUEIEA (00501-008S'su) 
30 edueundoo uo peusjjoqe gq jjeys sjsog ey] 002 peep 


“peuinbei Jou ee Aey) se no yueoied AuB|3 1epun peusijoqe ®q 0} pesodoid PUB }UEIEA JE $]S0g SSS], 


"uoneyndeg Aq peljy 8q 0} 
Ue) |qeileAe ou 2Je seyepipued 9jqeyins ji(¢) 
“peuleyujew Suteq ape e u) suosJed 
Buowe es 1eyui Auojues pue ‘eiped eAnoedse 
eu} uj eonues jo W6us| jo s|seq eu uo peujwuisjep 
Buieg Aed Jo ajeos ewes ufued sjsod 
SBuipjoy suosied Buowe es 1eyu| AWoues “Aed 
30 eles Jemoj 8 Buje }sod 8 Buipjoy uosied 
® 0} Joyuas se Aed }0 ojeos JeuGiy 8 Bufued 


‘UOpeUjWuExe piepue]S 
Buissed sepiseq 2sueo] Sunug 
SIIUSA J0}op U5 Jue und sseooid 
ysnw puy ‘Aluoyoeysnes G dno 
$0 8Ipe2 eu) uj SieeA ony uel) sso] 


uopeoyijenb unui 


ಅಡಿ - ಬಯ ಲಂ “ಇ ತಂ "coy Eee 8೧3s 0% 


ಅಮುಬಂಧ-1.- 
ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಮಂಜೂರಾದ ಕರ್ತವ, ನಿರ್ವಹಿಸುತ್ತಿರುವ ಮತ್ತು ಖಾಲಿ 
ಇರುವ ಹುದೆ ಗಳ ವಿವರ 


VW CN 


ಮಂಜೂರಾದ 
ಕ ಹುದೆ.ಯ ಹೆಸರು 


ಪ ನಿರ್ದೇಶಕರು 


ಸಹಾಯಕ ಕಾರ್ಯಪಾಲಕ 


ಪ್ರಸ್ತುತ ಕಾರ್ಯ 
ನಿರ್ವಹಿಸುತ್ತಿ 
ರುವವರ ಸಂಖ್ಯೆ 


| - 

s| . g|@ 
ಈ 8 
wu 
PN 
bl 
ಈ 
LM 
g 


UNG 
85 
gE 
jib 
PAR 
ಇ 

[C8 

a 

g 
4 


ala 
31 
D1 
ಕ್ರಿ 
Go ( 
$ 


- 


ಮುಖ್ಯೋಪಾಧ್ಯಾಯರು 


೬ ಹಿರಿಯ ದ್ರ ಂಥಪಾಲಕರು 


ಘಿ ಸಹಾಯಕ ಅಭಿಯಂತರರು (ಸಿವಿಲ್‌) 


ಸಹಾಷಾ ಅಭಿಯಂತರರು 
(ಎಲೆಕ್ಸಿಕಲ್‌) 


13 


ತ್ಸಕರು 


2) 

4 
x 

- 
ಸ್‌ 


ರಬೇತುದಾರರು 


Hf 
ek 
- 


€ 
[28 
p 
2 
a 
¥ 
en 
ge 
3 


5 
@ 


ಸಂಪಾದಕರು 


ನಯ ಅಭಿಯಂತರರು (ಸಿವಿಲ್‌) 


3 
& 


ಬ 


ಹ 3ಕ್ಗರು ಹೊಲಿಗೆ) 


ಚ 


ಹಾಂ ಗ್ರಂಥಪಾಲಕರು 


ಸ 


ರಬೇತುದಾರರು 


by 
[el 
G 
[೨ 
ಶೆ 
a 
ge 
IEEE 


@ 


ತೀಯ ದರ್ಜೆ ಸಹಾಯಕರು 


2, 


N) 
3 


ರಳಚ್ಚು ಗಾರರು 


ಬ | wl WN) 
| | N= [ವ 
(8 


RE 


10 


ಸ 
ಅನುಬಂಧ - 0 
ಕರ್ನಾಟಿಕ ಕೀಡಾ ಪಾದಿಕಾರದಲಿ ಮಾಸಿಕ ಸಂಚಿಕ ವೇತನದ ಆಧಾರದಲಿ ಕರ್ತವ, ನಿರ್ವಹಿಸುತಿ ರುವ ನೌಕರರ ವಿವರ 


ನೌಕರರ ವಿವರ 


ಸಂಖ್ಯೆ 
ತರಬೇತುದಾರರು (ಕರ್ನಾಟಿಕ ಕ್ರೀಡಾ ಪರಿಷತ್‌ ನಿಂದ ವಿಲೀನಗೊಂಡ 03 
ತರಬೇತುಬಾರರು) 
ತರಬೇತುದಾರರು (ಕರ್ನಾಟಿಕ ಕ್ರೀಡಾ ಪರಿಷತ್‌ ನಿಂದ ವಿಲೀನಗೊಂಡ 02 30 ವರ್ಷ 
ತರಬೇತುದಾರರು) 
07 
39 
02 
27 


ಕ್ರಸ 
“/ 


ಕಾರ್ಯ 
ನಿರ್ವಹಿಸುತ್ತಿರುವ 
ವರ್ಷಗಳ ವಿವರ 


[5 


ಟು 


ತರಬೇತುದಾರರು (ಕರ್ನಾಟಿಕ ಕ್ರೀಡಾ ಪರಿಷತ್‌ ನಿಂದ ವಿಲೀನಗೊಂಡ ಘಾ 
ತರಬೇತುದಾರರು) 
ಮಾರಾ ನಾತ ಾಫತ್‌ ತಾರಾ ಹೂ ನತ 
| ತರಬೇತುದಾರರು (ಕರ್ನಾಟಿಕ ಕ್ರೀಡಾ ಪ್ರಾಧಿಕಾರದಲ್ಲಿ ನೇಮಕಗೊಂಡವರು) | 3 [1 ಔಚವರ್ಷ | 
7 | ತರಬೇತುದಾರರು (ಕರ್ನಾಟಿಕ ಕ್ರೀಡಾ ಪ್ರಾಧಿಕಾರದಲ್ಲಿ ನೇಮಕಗೊಂಡವರು) BNE 
್ರಿ ್ಲ ) 


ತರಬೇತುದಾರರು (ಕರ್ನಾಟಿಕ ಕೀಡಾ ಪಾಧಿಕಾರದಲ್ಲಿ ನೇಮಕಗೊಂಡವರು | 


[em] 


[e) 


ಪ್ರಥಮ ದರ್ಜೆ ಸಹಾಯಕರು (ನಾಲ್ಕನೇ ರಾಷ್ಟ್ರೀಯ ಕ್ರೀಡಾ ಕೂಟಿದಿಂದ 
ವಿಲೀನಗೊಂಡವರು) 


ಥಮ ದರ್ಜೆ ಸಹಾಯಕರು (ನಾಲ್ಕನೇ ರಾಷ್ಟ್ರೀಯ ಕ್ರೀಡಾ ಕೂಟದಿಂದ 22 ವರ್ಷ 
ವಿಲೀನಗೊಂಡವರು) 


ದ್ವಿತೀಯ ದರ್ಜೆ ಸಹಾಯಕರು (ಕರ್ನಾಟಿಕ ಕ್ರೀಡಾ ಪರಿಷತ್‌ ನಿಂದ 02 33 ವರ್ಷ 
ವಿಲೀನಗೊಂಡವರು) 

ದ್ವಿತೀಯ ದರ್ಜೆ ಸಹಾಯಕರು (ನಾಲ್ಕನೇ ರಾಷ್ಟ್ರೀಯ ಕ್ರೀಡಾ ಕೂಟಿದಿಂದ 
ವಿಲೀನಗೊಂಡವರು) 


ದ್ವಿತೀಯ ದರ್ಜೆ ಸಹಾಯಕರು (ನಾಲ್ಕನೇ ರಾಷ್ಟ್ರೀಯ ಕ್ರೀಡಾ ಕೂಟಿದಿಂದ 22 ವರ್ಷ 
ವಿಲೀನಗೊಂಡವರು) 


[Cal 


_— 
ಟು 


ಬೆರಳಚ್ಚು ಗಾರರು (ಕರ್ನಾಟಿಕ ಕ್ರೀಡಾ ಪರಿಷತ್‌ ನಿಂದ ವಿಲೀನಗೊಂಡವರು) 


ವಾಹನ ಚಾಲಕರು (ನಾಲ್ಕನೇ ರಾಷ್ಟ್ರೀಯ ಕ್ರೀಡಾ ಕೂಟಿದಿಂದ 03 23) ವರ್ಷ 
ವಿಲೀನಗೊಂಡವರು) 


ವಿಲೀನಗೊಂಡವರು) 


— 
~~ 


ಮಾರ್ಕರ್ಸ್‌ (ಕರ್ನಾಟಿಕ ಕ್ರೀಡಾ ಪರಿಷತ್‌ ನಿಂದ ವಿಲೀನಗೊಂಡವರು) 


ಮಾರ್ಕರ್ಸ್‌ (ಕರ್ನಾಟಿಕ ಕ್ರೀಡಾ ಪರಿಷತ್‌ ನಿಂದ ವಿಲೀನಗೊಂಡವರು) 
ಮಾರ್ಕರ್ಸ್‌ (ಕರ್ನಾಟಿಕ ಕ್ರೀಡಾ ಪರಿಷತ್‌ ನಿಂದ ವಿಲೀನಗೊಂಡವರು) 
ಮಾರ್ಕರ್‌ (ಕರ್ನಾಟಿಕ ಕ್ರೀಡಾ ಪರಿಷತ್‌ ನಿಂದ ವಿಲೀನಗೊಂಡವರು) 


ಮಾರ್ಕರ್ಸ್‌ (ಕರ್ನಾಟಿಕ ಕ್ರೀಡಾ ಪರಿಷತ್‌ ನಿಂದ ವಿಲೀನಗೊಂಡವರು) Oe 
ಮಾರ್ಕರ್‌ (ಕರ್ನಾಟಿಕ ಕ್ರೀಡಾ ಪರಿಷತ್‌ ನಿಂದ ವಿಲೀನಗೊಂಡವರು) UE 


ಹತಃ 
ರಾಕ್‌ ರಾರ ಕರಾ ತತ ನಾಡ ನರಾ 
3 ಸ್‌ 
ಹ 
ರ 
ಜಾ 


wl M| MN] Mb 
|] W| MN] =| © 


